ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 7001) 
ಸದಸ್ಯರ ಹೆಸರು : 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಡಾ॥ ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) 

| O° O°) 
13-12-2021 
ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


A ಪ್ರಶ್ನೆ | ಉತ್ತರ 
ಸಂಖ್ಯೆ 
ಅ) |ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಹೌದು. 


ಉಪನ್ಯಾಸಕರ ವೃಂದ ಮತ್ತು ನೇಮಕಾತಿ 
ನಿಯಮಾವಳಿಗಳು 1983, 1998 ಮತ್ತು 
2008ರ ನಿಯಮಾವಳಿಗಳ ಪ್ರಕಾರ ಒಟ್ಟು 
ಖಾಲಿ ಹುದ್ದೆಗಳಲ್ಲಿ ಬ್ಲಾಕ್‌ ವಾರು 


ವಿಷಯವಾರು ಶೇ 50 ರಷ್ಟು ನೇರ 
ನೇಮಕಾತಿ ಮತ್ತು ಶೇ.50 ರಷ್ಟು 
ಸ್ನಾತಕೋತ್ತರ ಪದವಿ ಪಡೆದ ಪೌಢ 


ಶಾಲಾ ಸಹಶಿಕ್ಷಕರಿಂದ ಬಡ್ತಿ ಮೂಲಕ 
ನೇಮಕಾತಿ ಮಾಡಲಾಗಿದೆಯೇ; (ಕೋಟ 
ರೂಲ್‌ ಅನುಸರಿಸಿರುವ ಬಗ್ಗೆ ಮಾಹಿತಿ 
ನೀಡುವುದು. 


ವಿವರಗಳನ್ನು ಅನುಬಂಧದಲ್ಲಿ ಲಗತ್ತಿಸಲಾಗಿದೆ. 


_| 


ಆ) 


ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ 
ಉಪನ್ಯಾಸಕರ ಜೇಷ್ಠತಾ ಪಟ್ಟಿಯನ್ನು 
ತಯಾರಿಸುವಾಗ ಕರ್ನಾಟಕ ಸರ್ಕಾರದ 
ಅಧಿಕೃತ ಜ್ಞಾಪನಾ ಸಂ: ಸಿಆಸುಇ 43 
ಸೇಕನಿ 87 ದಿ: 14-12-1987ರ ಆದೇಶ 
ಪಾಲಿಸಲಾಗಿದೆಯೇ; ಇಲ್ಲದಿದ್ದಲ್ಲಿ 
ಕಾರಣಗಳನ್ನು ತಿಳಿಸುವುದು. 


ಹೌದು'`ಪಾಲಿಸವಾಗಿದೆ: 


ಸರ್ಕಾರದ ಮಾರ್ಗಸೂಚಿ ಸಂಖ್ಯೆ 
ಡಿಪಿಎಆರ್‌:43:ಎಸ್‌ಎಸ್‌ಆರ್‌:82 ದಿನಾಂಕ:14-12- 
1987ರನ್ನ್ವಯ ಬ್ಲಾಕ್‌ಗಳನ್ನು ವಿಂಗಡಿಸಿ, ಜೇಷ್ಠತಾ 


ಪಟ್ಟಿಯನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆಇಡಿ 
750 ಡಿಪಿಐ 2001 ದಿನಾಂಕ:03-03-2003ರಲ್ಲಿ 
ಆದೇಶ ಹೊರಡಿಸಿದೆ. ತದನಂತರ ದಿನಾಂಕ:10-04- 


ಇ) 


ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ 


ಉಪನ್ಯಾಸಕರ ಜೇಷ್ಠತಾ ಪಟ್ಟಿಯನ್ನು 
ತಯಾರಿಸುವಾಗ ಕರ್ನಾಟಕ ಆಡಳಿತ 
ನ್ಯಾಯಮಂಡಳಿ ಅರ್ಜಿ ಸಂ373- 
3756/2009ರ ಿ:27-09-2010ರ 


ತೀರ್ಪನ್ನು ಪಾಲಿಸಲಾಗಿದೆಯೇ; 


2008 ಹಾಗೂ ದಿನಾಂಕ:26-03-2011ರಂದು 
ಬ್ಲಾಕ್‌ಗಳನ್ನು ವಿಂಗಡಿಸಿ ಪರಿಷ್ಠತ ಜೇಷ್ಠತಾ 
ಪಟ್ಟಿಯನ್ನು ಪ್ರಕಟಿಸಲಾಗಿದೆ. 

ಹೌದು ಪಾಲಿಸಲಾಗಿದೆ: 1 


ಸರ್ಕಾರದ ಪತ್ರ ಸಂಖ್ಯೆೇಇಡಿ 87 ಡಿಜಿಡಿ 2009 
ದಿನಾಂಕ:23-08-2010 ಮತ್ತು ದಿನಾಂಕ:28-10- 
2011ರಲ್ಲಿ ನೀಡಿದ ನಿರ್ದೇಶನಗಳಂತೆ ದಿನಾಂಕ:24- 
10-1986 ರಿಂದ ದಿನಾ೦ಕ:30-04-1998ರ 
ಅವಧಿಯಲ್ಲಿನ ಉಪನ್ಯಾಸಕರ ಜೇಷ್ಠತಾ ಪಟ್ಟಿಯನ್ನು 
ಪ್ರಕಟಿಸಲಾಗಿತ್ತು. ಸದರಿ ಅವಧಿಯಲ್ಲಿ ನಿಯಮ- 


2 
132ರಡಿಯಲ್ಲಿ 


ಕಾರ್ಯನಿರ್ವಹಿಸಿದ 
ಉಪನ್ಯಾಸಕರುಗಳಿಗೆ ನಿಯಮ-32ರಡಿ 
ಕಾರ್ಯನಿರ್ವಹಿಸಿದ ದಿನಾಂಕವನ್ನು ಪರಿಗಣಿಸಿ 


ಪೂರ್ವಾನ್ನಯ ಬಡ್ತಿ ನೀಡಿ ಜೇಷ್ಠತೆಗೆ ಪರಿಗಣಿಸಿ, 
ದಿನಾಂಕ:26-03-2011ರಲ್ಲಿ ಅಂತಿಮ ಜೇಷ್ಠತಾ 
ಪಟ್ಟಿಯನ್ನು ಪ್ರಕಟಿಸಿದೆ. 


ಈ) 


ಸರ್ಕಾರಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ 
ಪ್ರಕಟಿಸಿರುವ ಉಪನ್ಯಾಸಕರ ಜೇಷ್ಠತಾ 
ಪಟ್ಟಿಯಲ್ಲಿರುವ ಬಡ್ತಿ ಮತ್ತು ನೇರ 
ನೇಮಕಾತಿ ಹುದ್ದೆಗಳಲ್ಲಿ ವ್ಯತ್ಕಾಸವಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ವ್ಯತ್ಯಾಸಕ್ಕೆ ಕಾರಣಗಳೇನು: 


1 Sನ್‌ಾTT4TOTO8e Oo 30-04-1998ರ 
ವರೆಗಿನ ಅವಧಿಯಲ್ಲಿ ನೇರ ನೇಮಕಾತಿ ಹಾಗೂ 
ಬಡ್ತಿ ಹೊಂದಿದ ಉಪನ್ಯಾಸಕರುಗಳ ಅಂತಿಮ 
ಜೇಷ್ಠತಾ ಪಟ್ಟಿಯನ್ನು ಸರ್ಕಾರದ ಅಧಿಸೂಚನೆ 
ದಿನಾಂಕ:03-03-2003ರಲ್ಲಿ ಪ್ರಕಟಿಸಲಾಗಿತ್ತು. 
ಸದರಿ ಜೇಷ್ಠತಾ ಪಟ್ಟಿಯಲ್ಲಿ ನ್ಯೂನತೆ ಇದ್ದ ಕಾರಣ, 
ಸದರಿ ಜೇಷ್ಠತಾ ಪಟ್ಟಿಯನ್ನು ದಿನಾಂಕ: 12-12- 
2006ರ ಅಧಿಸೂಚನೆಯಲ್ಲಿ ತಿದ್ದುಪಡಿಗೊಳಿಸಿ 
ಪ್ರಕಟಿಸಲಾಗಿದೆ. 

ಶಿ ದಿನಾಂಕ:12-12-2006ರಲ್ಲಿ ಪ್ರಕಟಿಸಲಾಗಿದ್ದ 
ಜೇಷ್ಠತಾ ಪಟ್ಟಿಗೆ ಕೆ.ಎ.ಟಿ. ಅರ್ಜಿ ಸಂಖ್ಯೆ:2094- 
2101/2007ಕ್ಕೆ ದಿನಾಂಕ:03-12-2007ರ 
ತೀರ್ಪಿನನ್ವಯ ದಿನಾಂಕ:10-04-2008ರಂದು 
ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. 

3. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಡಿ 87 ಡಿಜಿಡಿ 
2009, ದಿನಾಂಕ:23-08-2010ರಂತೆ ನೇರ 
ನೇಮಕಾತಿ ಮತ್ತು ಬಡ್ಡಿ ಹೊಂದಿದ 
ಉಪನ್ಯಾಸಕರುಗಳ ಅಂದರೆ ನಿಯಮ-32ರಡಿ 
ಕಾರ್ಯ ನಿರ್ವಹಿಸಿದ ದಿನಾಂಕವನ್ನು ಪರಿಗಣಿಸಿ, 
ಅರ್ಹತಾ ದಿನಾಂಕವೆಂದು ನಿಗದಿಪಡಿಸಿ, ಅಂತಿಮ 
ಪರಿಷ್ಕೃತ ಜೇಷ್ಠತಾ ಪಟ್ಟಿಯನ್ನು ಿ:26-03- 
2011ರಂದು ಪ್ರಕಟಿಸಿದೆ. 

4. ಈ ಮೂಲಕ ಕಾಲಕಾಲಕ್ಕೆ ಹೊರಡಿಸಲಾಗಿರುವ 
ಜೇಷ್ಠತಾ ಪಟ್ಟಿಗಳಿಗೆ ಬಂದಂತಹ ಆಕ್ಷೇಪಣೆ, 
ನ್ಯೂನತೆಗಳನ್ನು ಸರಿಪಡಿಸಿ ಪ್ರಕಟಿಸಲಾಗಿದೆ. 


ಉ) 


ಉಪನ್ಯಾಸಕರ ಜೇಷ್ಠತಾ 
ತಯಾರಿಸುವಾಗ ಪ್ರಸ್ತುತ 
ಚಾಲ್ತಿಯಲ್ಲಿರುವ ನಿಯಮ/ಆದೇಶ 
ಹಾಗೂ ನ್ಯಾಯಾಲಯದ ತೀರ್ಪನ್ನು 
ಪಾಲಿಸಲಾಗಿದೆಯೇ; 
(ಮಾಹಿತಿ ನೀಡುವುದು) 


ಪಟ್ಟಿಯನ್ನು 


ಉಪನ್ಯಾಸಕರ ಜೇಷ್ಠತಾ ಪಟ್ಟಿಗೆ ಬಂದಂತಹ 
ನ್ಯಾಯಾಲಯದ ಆದೇಶ ಪಾಲಿಸಲಾಗಿದೆ ಹಾಗೂ 
ಕಾಲಕಾಲಕ್ಕೆ ಉಪನ್ಯಾಸಕರ ಜೇಷ್ಠತಾ ಪಟ್ಟಿ 
ತಯಾರಿಸುವಾಗ ಚಾಲ್ತಿಯಲ್ಲಿದ್ದ ನಿಯಮ/ಸೂಚನೆ 
ಹಾಗೂ ಆದೇಶಗಳನ್ನು ಪಾಲಿಸಿ ಪ್ರಕಟಿಸಲಾಗಿದೆ. 


ಕರ್ನಾಟಕ ಸರ್ಕಾರಿ ನೌಕರರ (ಜೇಷ್ಠತಾ) 
ನಿಯಮಗಳು, 1957ರ ನಿಯಮಗಳಡಿಯಲ್ಲಿ 
ನಿಗದಿಪಡಿಸಿದ ಮಾನದಂಡಗಳನ್ನು ಅನುಸರಿಸಿ 


ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. 


3 


ಊ) | ಉಪನ್ಯಾಸಕರ ಜೇಷ್ಠತಾ ಪಟ್ಟಿಯಲ್ಲಿರುವ 
ನ್ಯೂನ್ಯತೆಗಳನ್ನು ಸರಿಪಡಿಸಲು 
ಸಾಧ್ಯವಿದೆಯೇ; ಸರಿಪಡಿಸಲು 
ಬೇಕಾಗಿರುವ ಸಮಯವೆಷ್ಟು; 


ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಸಿವಿಲ್‌ 
ಅಪೀಲ್‌ ಸಂಖ್ಯೆ:2368/2011ರ ಶ್ರೀ ಬಿಕೆ. ಪವಿತ್ರ 
ಮತ್ತು ಇತರರು ವಿರುದ್ಧ ಯೂನಿಯನ್‌ ಆಫ್‌ 
ಇಂಡಿಯಾ ಮತ್ತು ಇತರರು ಮತ್ತು ಸಂಬಂಧಿಸಿದ 
ಮರುಪರಿಶೀಲನಾ ಅರ್ಜಿ ಹಾಗೂ ರಿಟ್‌ 
ಅರ್ಜಿಗಳಲ್ಲಿನ ಪ್ರಕರಣ ಎಂ.ಎ. 
ಸಂಖ್ಯೆ:1151/2018ರಲ್ಲಿನ ದಿನಾಂಕ:10-05-2019ರ 
ತೀರ್ಪಿನಂತೆ ಸರ್ಕಾರದ ಆದೇಶ ಸಂಖ್ಯೆಸಿಆಸುಇ 
186 ಎಸ್‌ಆರ್‌ಎಸ್‌ 2018, ದಿನಾಂಕ: 
27-02-2019 ಹಾಗೂ 15-05-2019ರಲ್ಲಿನ 
ನಿರ್ದೇಶನಗಳನ್ನ್ವಯ 1974 ರಿಂದ 1986 ಹಾಗೂ 
1986 ರಿಂದ 1998ರ ವರೆಗೆ ನೇರ ನೇಮಕಾತಿ 
ಹಾಗೂ ಬಡ್ತಿ ಮೂಲಕ ಸರ್ಕಾರಿ ಪದವಿ ಪೂರ್ವ 
ಕಾಲೇಜುಗಳ ಉಪನ್ಯಾಸಕರ ತಾತ್ಕಾಲಿಕ ಜೇಷ್ಠತಾ 
ಪಟ್ಟಿಯನ್ನು ದಿನಾಂಕ:25-06-2019ರಂದು 
ಪ್ರಕಟಿಸಲಾಗಿತ್ತು. ತಾತ್ಕಾಲಿಕ ಜೇಷ್ಠತಾ ಪಟ್ಟಿಗೆ 
ಬಂದಂತಹ ಆಕ್ಷೇಪಣೆಗಳನ್ನು ಪರಿಶೀಲಿಸಿ, ಪರಿಗಣಿಸಿ 
ದಿನಾ೦ಕ:05-09-2019ರಂದು ಅಂತಿಮ ಜೇಷ್ಟತಾ 
ಪಟ್ಟಿಯನ್ನು ನಿಯಮಾನುಸಾರ ಪ್ರಕಟಿಸಲಾಗಿದೆ. 
1998ರಲ್ಲಿ ನೇರ ನೇಮಕಾತಿಯಾದ 
ಉಪನ್ಯಾಸಕರುಗಳು ಹಾಗೂ ಸಹಶಿಕ್ಷಕ ಹುದ್ದೆಯಿಂದ 
ಉಪನ್ಯಾಸಕರುಗಳಾಗಿ ಬಡ್ತಿ ಹೊಂದಿದ 
ಉಪನ್ಯಾಸಕರುಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು 
ದಿನಾಂಕ:04-10-2021ರಂದು ಪ್ರಕಟಿಸಿ, 
ದಿನಾಂಕ:04-11-20216 ವರೆಗೆ ಆಕ್ಷೇಪಣೆಗಳನ್ನು 
ಸ್ಲೀಕರಿಸಲಾಗಿದೆ. ಸದರಿ ಆಕ್ಷೇಪಣೆಗಳನ್ನು 
ನಿಯಮನುಸಾರ ಪರಿಶೀಲಿಸುವ ಸಲುವಾಗಿ 
ಸಮಿತಿಯನ್ನು ರಚಿಸಿ ಅಂತಿಮ ಜೇಷ್ಠತಾ ಪಟ್ಟಿಯನ್ನು 
ಪ್ರಕಟಿಸುವ ಕುರಿತು ಅಗತ್ಯ ಕ್ರಮವನ್ನು 
ಕೈಗೊಳ್ಳಲಾಗುವುದು. 


ಪದವಿ ಪೂರ್ವ ಶಿಕ್ಷಣ ಮಂಡಳಿಯವರು 
ನಿಯಮಾನುಸಾರ ಉಪನ್ಯಾಸಕರ ಜೇಷ್ಠತಾ 
ಪಟ್ಟಿ ತಯಾರಿಸಲು 
ಸಾಧ್ಯವಿಲ್ಲದಿರುವುದರಿಂದ ಸರ್ಕಾರ ಸಮಿತಿ 


ಉಪನ್ಯಾಸಕರ ವೃಂದದ ಹುದ್ದೆಗಳ 
ನೇಮಕಾತಿ ಪ್ರಾಧಿಕಾರವು ಪದವಿ ಪೂರ್ವ ಶಿಕ್ಷಣ 
ನಿರ್ದೇಶಕರಾಗಿರುತ್ತಾರೆ. ಆದ್ದರಿಂದ, ಇಲಾಖಾ 
ಹಂತದಲ್ಲಿ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವ 


ರಚಿಸಿ ನಿಯಮಾನುಸಾರ ಉಪನ್ಯಾಸಕರ | ಕುರಿತು ಸಮಿತಿಯನ್ನು ರಚಿಸಲು ಕ್ರಮ 
ಜೇಷ್ಟತಾ ಪಟ್ಟಿ ತಯಾರಿಸಲು ಕೈಗೊಳ್ಳಲಾಗುತ್ತಿದೆ. 

ಸಾಧ್ಯವಿದೆಯೇ; ಹಾಗಿದ್ದಲ್ಲಿ ಸರ್ಕಾರ ಕ್ರಮ 

ಕೈಗೊಳ್ಳುವುದೇ? | 


ಸಂಖ್ಯೆ: ಇಡಿ 190 ಡಿಜಿಡಬ್ಬ್ಯೂ 2021 


ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಕಾಲ ಸಚಿವರು ಸಚಿವರು 


